ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾಂಕ: 25-03-2021 ಪ್ರಶ್ನೆ ಸಂಖ್ಯೆ: 1799(2161) 
ಸದಸ್ಯರ ಹೆಸರು ಮತ್ತು ಕ್ಲೇತು: ಶ್ರೀ ಎನ್‌.ಅಪ್ಠಾಜಿಗೌಡ (ಸ್ಥಳೀಯ ಸಂಸ್ಥೆಗಳ ಕ್ಲೇತ್ರು) 


ಉತ್ತರ ನೀಡಬೇಕಾದ ದಿನಾಂಕ: 25-03-2021 
ಉತ್ತರಿಸುವ ಸಚಿವರು: ಸಣ್ಣ ನೀರಾವರಿ ಸಚಿವರು 
ವಿಷಯ: ಕಳಪೆ ಕಾಮಗಾರಿ ನಿರ್ವಹಿಸಿರುವ ಗುತ್ತಿಗೆದಾರರು ಮತ್ತು ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವ ಬಗ್ಗೆ 


(ಅ) ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲ್ಲೂಕು ವ್ಯಾಪ್ತಿಯಲ್ಲಿ ಕಳೆದ ಮೂರು ವರ್ಷಗಳಲ್ಲಿ 
ಮಳೆಹಾನಿ ದುರಸ್ಥಿ ಕಾಮಗಾರಿ ಯೋಜನೆಯಡಿ ಕೈಗೊಳ್ಳಲಾದ ಕಾಮಗಾರಿಗಳು ಯಾವುವು; 
(ವಿವರ ನೀಡುವುದು) 


(ಆ) ನಾಗಮಂಗಲ ತಾಲ್ಲೂಕು ವ್ಯಾಪ್ಲಿಯಲ್ಲಿ ಮಳೆಹಾನಿ ದುರಸ್ಥಿ ಕಾಮಗಾರಿ ಯೋಜನೆಯಡಿ 
ಉಯ್ಯನಹಳ್ಳಿ ಪಿಕಫ್‌, ಗೆಜ್ಜೆಹೊಸಹಳ್ಳಿ, ಮಾದಹಳ್ಳಿ, ಕಸುವಿನಕಟ್ಟೆ ಮತ್ತು 

ಬಿ. ಶ್ರೀರಾಮನಹಳ್ಳಿ ಗ್ರಾಮಗಳ ಎಲೆಯಲ್ಲಿ ಬರುವ ಕೆರೆ-ಕಟ್ಟೆಗಳ ದುರಸ್ಥಿ ಕಾಮಗಾರಿಗಳ 
ಅಂದಾಜು ಮೊತ್ತ 150.00೦ಕ್ಷ ಸದರಿ ಕಾಮಗಾರಿಗಳಲ್ಲಿ ಅಂದಾಜು ಪಟ್ಟೆಯಲ್ಲಿರುವಂತೆ 
ಕಾಮಗಾರಿ ಪೂರೈಸದೆ ಕಳಪೆ ಕಾಮಗಾರಿ ಮಾಡಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಇ) ಹಾಗಿದ್ದಲ್ಲಿ, ಈ ಸಂಬಂಧ ಕಾಮಗಾರಿ ಗುಣಮಟ್ಟ ಪರಿಶೀಲನಾ ತಂಡ ಸದರಿ 
ಕಾಮಗಾರಿಯನ್ನು ಪರಿಶೀಲಿಸಿದೆಯೇ; (ಪರಿಶೀಲಿಸಿದ್ದಲ್ಲಿ, ಸಂಪೂರ್ಣ ವರದಿ ನೀಡುವುದು) 


(ಈ) ಕಳಪೆ ಕಾಮಗಾರಿ ನಿರ್ವಹಿಸಿರುವ ಗುತ್ತಿಗೆದಾರರು ಮತ್ತು ಇದಕ್ಕೆ ನೆರವಾದ 
ಅಭಿಯಂತರರ ವಿರುದ್ಧ ಕೈಗೊಂಡ ಕ್ರಮಗಳೇನು? (ಸಂಪೂರ್ಣ ವಿವರ ನೀಡುವುದು) 


